ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಶಿಕ್ಷಣ ಇಲಾಖೆಯಲ್ಲಿ ಗುಣಾತ ಶಿಕ್ಷಣ ನೀಡುವ ಬಗ್ಗೆ 
ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


53 (116) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಶಿಕಣ ಇಲಾಖೆಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಬಗ್ಗೆ ಸರ್ಕಾರ ಯಾವ ಸುಧಾರಣೆ ಕಮವನ್ನು 
ಕೈಗೊಂಡಿದೆ ; (ವಿವರ ನೀಡುವುದು) 


(ಆ) ಎಸ್‌.ಎಸ್‌.ಎ. ಕಾರ್ಯಕ್ರಮದಲ್ಲಿ ಕಟ್ಟಿಡ ನಿರ್ಮಾಣದ ಅನುದಾನ ನೇರವಾಗಿ ಎಸ್‌.ಡಿ.ಎಂ.ಸಿ ಖಾತೆಗೆ 
ಹೋದ ಕಾರಣ ಗುಣಾತ್ಮಕ ಕಟ್ಟಿಡ ನಿರ್ಮಾಣ ಆಗಿದ್ದು ಆರ್‌.ಎಂ.ಎಸ್‌.ಎ. ಯೋಜನೆಯಡಿಯಲ್ಲಿ 
ಕಟ್ಟಿಡ ನಿರ್ಮಾಣವನ್ನು ಏಜೆನ್ಸಿಗಳಿಗೆ ನೀಡಿದ ಕಾರಣ ಕಟ್ಟಿಡಗಳೆಲ್ಲವೂ ಕಳಪೆ ಕಾಮಗಾರಿಯಿಂದ 
ಕೂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಈ ಕಟ್ಟಿಡ ಕಾಮಗಾರಿಯನ್ನು ದುರಸ್ಥಿಗೊಳಿಸಲು ಸರ್ಕಾರ ಕ್ರಮ ಕೈಗೊಂಡಿದೆಯೇ? 


